ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆಗುರುತಿಲ್ಲದ ಪ್ರಶ, ಸಂಖೆ : 519 


ಸದಸ್ಸರ ಹೆಸರು : ಶ್ರೀ ಎಂ. ನಾರಾಯಣಸ್ವಾಮಿ 
| (ಸ್ಥಳೀಯ ಸಂಸ್ಥೆಗಳ ಕ್ಷೇತು 
ಉತ್ತರಿಸಬೇಕಾದ ಸಚಿವರು :' ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 


ಉತ್ತರಿಸಬೇಕಾದ ದಿನಾಂಕ : 11-12-2020 
ಕ್ರ ಪ್ರಶ್ನೆ ಉತ್ತರ 
ಸಂ. 
ಅ) | ದೀಪಾವಳಿಯ ಸಂದರ್ಭದಲ್ಲಿ ಹೌದು, ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 
ಖಾಸಗಿ ಬಸ್‌ಗಳು ಪ್ರಯಾಣ ದರ 
ಏರಿಕೆ ಮಾಡಿರುವುದು ಸರ್ಕಾರದ: 
ಗಮನಕ್ಕೆ ಬಂದಿದೆಯೇ; . | . 
ಆ) | ಬಂದಿದ್ದಲ್ಲಿ; ಅದನ್ನು ನಿಯಂತ್ರಿಸಲು ಮೋಟಾರು ``ವಾಹೆನಗಳ ಕಾಯ್ದೆ 1988ರ, ಕಲಂ 


ಸರ್ಕಾರ ತೆಗೆದುಕೊಂಡ ಕ್ರಮವೇನು; 


6711) ರಲ್ಲಿ 'ಮಜಲು ವಾಹನಗಳಿಗೆ " ಸಂಬಂಧಿಸಿದಂತೆ 
ರಾಜ್ಯ ಸರ್ಕಾರವು ಅಧಿಸೂಚನೆ ಸಂಖ್ಯೆ: ಟಿಡಿ 81 ಟಿಡಿಒ 
2020 ದಿನಾಂಕ:29-07-2020 ಹಬ್ಬ ಹರಿದಿನಗಳು, 
ಜಾತ್ರೆಗಳು ಇತರೆ ಸಂದರ್ಭಗಳಲ್ಲಿ ನಿಗದಿತ ದರಕ್ಕಿಂತ 
ಒಂದೂವರೆ ಪಟ್ಟು ದರ ವಸೂಲಿ ಮಾಡಲು 
ಅವಕಾಶವಿರುತ್ತದೆ. 


ಅಲ್ಲದೆ ಅನಧಿಕೃತವಾಗಿ ಸಂಚರಿಸುವ ಮತ್ತು ರಹದಾರಿ 
ನಿಬಂಧನೆಗಳನ್ನು ಉಲ್ಲಂಘಿಸಿ ಸಂಚರಿಸುವ ಖಾಸಗಿ 
ಬಸ್ಸುಗಳನ್ನು ತೀವ್ರವಾಗಿ ತಪಾಸಣೆ ಮಾಡಲಾಗುತ್ತಿದೆ. ಸದರಿ 
ತಪಾಸಣೆ ಕಾರ್ಯವು ನಿರಂತರವಾಗಿ ಕೈಗೊಳ್ಳಲಾಗುತ್ತಿದೆ. 
ಏಪಿಲ್‌-2019 ರಿಂದ ನವೆಂಬರ್‌-2020 ರವರೆಗೆ 
ಅನಧಿಕೃತವಾಗಿ ಸಂಚರಿಸುತ್ತಿರುವ ಮತ್ತು ರಹದಾರಿ 
ನಿಬಂಧನೆಗಳನ್ನು ಉಲ್ಲಂಘಿಸಿ ಹಾಗೂ ಅಧಿಕ ಪ್ರಯಾಣದರ 
ವಸೂಲಿಮಾಡಿರುವ ಖಾಸಗಿ ಬಸ್‌ಗಳ ವಿರುದ್ಧ ಪ್ರಕರಣವನ್ನು 
ದಾಖಲಿಸಿ ಮೋಟಾರು ವಾಹನ ಕಾಯ್ದೆ ಅಡಿಯಲ್ಲಿ ಸೂಕ್ತ 
ಕ್ರಮ ಜರುಗಿಸಲಾಗಿರುತ್ತದೆ. 


ದೀಪಾವಳಿಯ ಸಂದರ್ಭದಲ್ಲಿ ರಾಜ್ಯಾದ್ಯಂತ ವಿಶೇಷ 
ಪ್ರವರ್ತನ ಕಾರ್ಯಜರುಗಿಸಿ ಖಾಸಗಿ ಬಸ್‌ಗಳ ತೀವ್ರ 
ತಪಾಸಣೆ ನಡಿಸಲಾಗಿರುತ್ತದೆ. ಪ್ರಯಾಣ ದರ ಏರಿಕೆ 
ಮಾಡಿದುದರ ವಿರುದ್ಧ, ಖಾಸಗಿ. ಬಸ್‌ಗಳಲ್ಲಿ ಅಧಿಕ 
ಪ್ರಯಾಣಿಕರನ್ನು ಸಾಗಿಸುತ್ತಿರುವುದರ ವಿರುದ್ಧ ಹಾಗೂ 
ವಾಹನಗಳಲ್ಲಿ ಪಟಾಕಿ ಮತ್ತು ಇತರ ಸ್ಫೋಟಕ ಸಾಮಗ್ರಿಗಳನ್ನು 


| ಸಾಗಿಸುವ ವಾಹನಗಳ ಮಾಲಿಕರ ವಿರುದ್ಧ ಪ್ರಕರಣಗಳನ್ನು 


ದಾಖಲಿಸಲಾಗಿರುತ್ತದೆ. . ಈ ಸಂದರ್ಭದಲ್ಲಿ ಒಟ್ಟು 15 
ಪ್ರಕರಣಗಳನ್ನು ದಾಖಲಿಸಲಾಗಿರುತ್ತದೆ. ಖಾಸಗಿ ಬಸ್‌ಗಳು 
ಪ್ರಯಾಣ ದರ ಹೆಚ್ಚಿಸುವುದರ ವಿರುದ್ದ ನಿರಂತರ ಕ್ರಮವನ್ನು 
ಕೈಗೊಳ್ಳಲಾಗುತ್ತಿದೆ. 


-2 


fa 


-2- k 


ಇ) 


ಕೆ.ಎಸ್‌.ಆರ್‌.ಟಿ.ಸಿ. ನಿಗಮದಿಂದಲೂ 
ಪ್ರಯಾಣ ದರ ಹೆಚ್ಚಿಸಿದ್ದು, 
ಹೆಚ್ಚಿಸಿರುವ ದರದ ಪ್ರಮಾಣ . ಎಷ್ಟು; 
ಇದರಿಂದ ಉಂಟಾದ ಲಾಭದ 
ಪ್ರಮಾಣ ಎಷ್ಟು? (ವಿಭಾಗವಾರು 
ವಿವರ ನೀಡುವುದು) ” 


ಪ್ರಸಕ್ತ ಸಾಲಿನ ದೀಪಾವಳಿ ಹೆಬ್ಬದೆ ಸಂದರ್ಭದಲ್ಲಿ 
ನಿಗಮದ ವತಿಯಿಂದ ಪ್ರತಿನಿತ್ಯ ಕಾರ್ಯಾಚರಣೆ ಮಾಡುತ್ತಿದ್ದ 
ಅನುಸೂಚಿ ಸಾರಿಗೆಗಳಲ್ಲಿ ಯಾಟ್ರದೇ ರೀತಿಯ ಪ್ರಯಾಣ ದರ 
ಹೆಚ್ಚಳ ಮಾಡಿರುವುದಿಲ್ಲ. 


ವಾರಾಂತ್ಯ ಹಾಗೂ ಹಬ್ಬದ ದಿನಗಳಂದು ಪ್ರತಿಷ್ಠಿತ 
ಸಾರಿಗೆಗಳಲ್ಲಿ ಕ್ರಮವಾಗಿ ಆಕರಿಸುತ್ತಿದ್ದ ಶೇ।0 ಹಾಗೂ ಶೇ20 


ರಷ್ಟು ಹೆಚ್ಚುವರಿ ಪ್ರಯಾಣ ದರವನ್ನು ಸಹ ಪ್ರಸ್ತುಶ 
ಹಿಂಪಡೆಯಲಾಗಿದೆ. 
ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಟಿಡಿ 


81 ಟಿಡಿಒ 2020, ದಿನಾಂಕ:29-07-2020ರ ॥ (ಜಿ) ನಲ್ಲಿ 
ಜನಸಂದಣಿ ಹೆಚ್ಚಾಗುವ ಯಾವುದೇ ದಿನ/ದಿನಗಳಲ್ಲಿ ಅಥವಾ 
ಹಬ್ಬ, ಜಾತ್ರೆ ವಾರಾಂತ್ಯ ದಿನಗಳಲ್ಲಿ ಪ್ರಸ್ತುತ ವಿಧಿಸುತ್ತಿರುವ 
ದರಕ್ಕಿಂತ ಎರಡು ಪಟ್ಟು ಹೆಚ್ಚಾಗದಂತೆ ಪ್ರಯಾಣ ದರ 
ವಿಧಿಸಲು ಅವಕಾಶವಿರುತ್ತದೆ. 


ಆದರೆ, ಪ್ರಸಕ್ತ ಸಾಲಿನಲ್ಲಿ ಕೋವಿಡ್‌-19 ಪ್ರಯುಕ್ತ 
ಸಾರ್ವಜನಿಕ ಪ್ರಯಾಣಿಕರ ಹಿತಾಸಕ್ತಿಯನ್ನು 
ಗಮನದಲ್ಲಿರಿಸಿಕೊಂಡು ಅವರಿಗೆ ಹೆಚ್ಚಿನ ಹೊರೆಯಾಗದಂತೆ 
ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ “ನಿಗಮದ ವತಿಯಿಂದ 
ಕಾರ್ಯಾಚರಣೆ "ಮಾಡಿರುವ ಒಟ್ಟು 1400 ವಿಶೇಷ/ಹೆಚ್ಚುವರಿ 
ಸಾರಿಗೆಗಳ ಪೈಕಿ `'ಮುಂಗಡ ಆಸ ಸನ ಕಾಯ್ದಿರಿಸುವ ಸೌಲಭ್ಯ 
ಕಲಿಸಿದ್ದ. 178 ಪ್ರತಿಷ್ಠಿತ ಸಾರಿಗೆಗಳಲ್ಲಿ ಮಾತ್ರ ಶೇ.10 ರಷ್ಟು 
ಹೆಚ್ಚುವರಿ ಪ್ರಯಾಣ ದರವನ್ನು ವಿಧಿಸಲಾಗಿದೆ. ಮಧ್ಯಮ 
ಮತ್ತು ಕೆಳವರ್ಗದ ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ 
ಪ್ರಯಾಣಿಸುವ. ವೇಗದೂತ ಮತ್ತು ಸಾಮಾನ್ಯ ವರ್ಗದ 
ಸಾರಿಗೆಗಳಲ್ಲಿ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಯಾವುದೇ 
ರೀತಿಯ ' ಪಯಾಣ ದರ ಹೆಚ್ಚಳ ಮಾಡಿರುವುದಿಲ್ಲ. 


ಈ ದಿನಗಳಲ್ಲಿ ಕಾರ್ಯಾಚರಿಸುವ ವಿಶೇಷ/ಹೆಚ್ಚುವರಿ 


ಸಾರಿಗೆಗಳಲ್ಲಿ ಏಕಮುಖ (One way) ಸಂಜಾರ 
ಒತ್ತಡವಿರುವುದರಿಂದ, ವಿರುದ್ಧ ದಿಕ್ಕಿನಿಂದ ವಾಹನಗಳನ್ನು 

ವಿರಳ ಪ್ರಯಾಣಿಕರಿಂದಾಗಿ ಖಾಲಿಯಾಗಿ ಅಚರಣೆ 
ಮಾಡಿರುವುದರಿಂದ, ಸದರಿ ಸಾರಿಗೆಗಳ ಒಟ್ಟಾರೆ. 
ಕಾರ್ಯಾಚರಣೆಯಲ್ಲಿ ಯಾವುದೇ ಹೆಚ್ಚುವರಿ ಲಾಭಾಂಶ 


ಟಿಡಿ 114 ಟಿಡಿಕ್ಕೂ 2020 


ಗಳಿಸಿರುವುದಿಲ್ಲ. 
po 


(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಜಿವರು 


